ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಗೆ ಸಪ್ನ 


ಕರ್ನಾಟಕ ವಿಧಾನ ಪರಿಷತು 


ಸಂಖೆ 


: 1579 


: ಡಾ॥ ಚಂದ್ರಶೇಖರ್‌ ಬಿ. ಪಾಟೀಲ್‌ 
: ಪಾರಿಗೆ ಮತ್ತು ಪರಿಶಿಷ್ಠ ಪಂಗಡಗಳ ಕಲ್ಯಾಣ ಸಚಿವರು 


ಉತ್ತರಿಸುವ ದಿನಾಂಕ ; 24.09.2021 
[$5 ಪ್ರಶ್ನೆ ಉತ್ತರ 
s| K 
ಅ. ಕಲ್ಯಾಣ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವ ಹುದ್ದೆಗಳ! 
ಕರ್ನಾಟಕ ವಿವರ .ಈ ಕೆಳಕಂಡಂತಿದೆ: 
ಸಾರಿಗೆ 
, ಖಾಲಿ ಹುದೆಗಳ 
ಸಂಸ್ಥೆಯಲ್ಲಿ ಕ್ರಸಂ ವೃಂದ | ಶ್ರೇಣಿ ಸಂಖ್ಯೆ 
ಖಾಲಿ ಇರುವ 1 ದರ್ಜೆ-(ಆಯ್ಕೆ ಶ್ರೇಣಿ) 5 
ಸಿಬ್ಬಂದಿಗಳ 2 ಹ ದರ್ಜೆ-; (ಹಿರಿಯ) 0 
ಸಂಖ್ಯೆ ಎಷು? ಡ್ರಾ ದರ್ಜೆ-1(ಕಿರಿಯ) 19 
4 ದರ್ಜೆ-2 73 
5 ಮೇಲ್ಪಿಚಾರಕ ದರ್ಜೆ-3 363 
6 ದರ್ಜೆ-3 2023 
7-ಮೇಲ್ವಿಚಾರಕೇತರ ] _ 
ಒಟ್ಟು 2507 
ಸ್‌ ಹುದ್ದೆಗಳ ದರ್ಜೆ-3 ಮೇಲ್ವಿಚಾರಕೇತರ ಹಾಗೂ ದರ್ಜೆ-4 ಹುದ್ದೆಗಳ ವೃಂದ 
ಭರ್ತಿಗೆ ಸರ್ಕಾರನಿರ್ವಹಣೆಯನ್ನು ಕ.ಕ.ರ.ಸಾ.ನಿಗಮದಲ್ಲಿ ನಿರ್ವಹಿಸಲಾಗುತ್ತಿದ್ದು, 2019-20 ನೇ 
ಯಾವ ಕ್ರಮ ಸಾಲಿಗೆ ಅವಶ್ಯವಿದ್ದ 925 ಚಾಲಕ ಮತ್ತು 694 ಚಾಲಕ-ಕಂ-ನಿರ್ವಾಹಕ ಒಟ್ಟು 
ಕೈಗೊಂಡಿದೆ? i619 ಹುದ್ದೆಗಳನ್ನು ನೇರ ಸೇಮಕಾತಿ ಮೂಲಕ ಭರ್ತಿ: ಮಾಡಿಕೊಳ್ಳಲು, 
(ಸಂಪೂರ್ಣ ಈಗಾಗಲೇ ಜಾಹೀರಾತು ಸಂಖ್ಯೆ 01/2020 ದಿನಾಂಕ;03-01-2020 'ನ್ನು 
ವಿವರ ಹೊರಡಿಸಲಾಗಿರುತ್ತದೆ. ಅದೇ ಸೀತಿ ಇನ್ನೂ ಒಟ್ಟು ೨೦೦ ದರ್ಜೆ-3ರ ವಿವಿದ 
ನೀಡುವುದು) ವೃಂದದ ಹುದ್ದೆಗಳಾದ 693 ನಿರ್ವಾಹಕ, 26 ಸಹಾಯಕ ಸಂಚಾರ ನಿರೀಕ್ಷಕ, 
1೦6 ಕೆರಾಸಾ 'ಫೇದೆ. 06 ಸಹಾಯಕ ಭದ್ರತಾ ನಿರೀಕ್ಷಕ, 51 ಗಣಕ ಸಹಾಯಕ, 
೦8 ಸಹಾಯಕ ಉಗ್ರಾಣ ರಕ್ಷಕ, 16 ಸಹಾಯಕ ಲೆಕ್ಕಿಗ, ೦8 ಅಂಕಿ ಅಂಶ 
ಸಹಾಯಕ, ೦6 ಕಿರಿಯ ಶೀಘ್ರಲಿಪಿಗಾರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ 
ಭರ್ತಿಗೆ ಕ್ರಮ ಕೈಗೊಂಡು, ಪ್ರಗತಿಯಲ್ಲಿರುವ ಸಂದರ್ಭದಲ್ಲಿಯೇ ಕೋವಿಡ್‌-19 
ಸಾಂಕ್ರಾಮಿಕ ರೋಗವು ಹರಡಿದ್ದರ ಹಿನ್ನೆಲೆಯಲ್ಲಿ, ಆದೇಶ ಸಂಖ್ಯೆ ಸಂ.ಆಇ ೦3 
[ಬಿಇಎಂ 2020 ದಿನಾಂಕ ೦6-೦7-2020 ರಂಡೆ 2020-21 ನೇ ಸಾಲಿನಲ್ಲಿ ಕಲ್ಯಾಣ 


ಕರ್ನಾಟಕ ವೃಂದದ ಹುದ್ದೆಗಳು ಮತ್ತು ಬ್ಯಾಕಲಾಗ್‌ ಹುದ್ದೆಗಳೂ ಸೇರಿದಂತೆ 
ತಡೆಹಿಡೆಯಲಾಗಿದೆ. 


ಮುಂದುವರೆದು 202-22 ನೇ ಆರ್ಥಿಕ ವರ್ಷದಲ್ಲಿ ಈಗಾಗಲೇ 
ಹೀರಾತುಗೊಳಿಸಲಾದ 1619 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ 
ಮುಂದುವರೆಸಲು ಹಾಗೂ ಬಾಕಿ. ಇರುವ 920 ಹುದ್ದೆಗಳ ನೇಮಕಾತಿ 
ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಅನುಮತಿ ನೀಡುವ. ಪ್ರಸ್ಲಾವನೆಯು 
ಪರಿಶೀಲನೆಯಲ್ಲಿರುತ್ತದೆ. 
ರಾಜ್ಯ ಮಟ್ಟದ ಅಧಿಕಾರಿ/ದರ್ಜೆ-3 ಮೇಲ್ವಿಚಾರಕ ಹುದ್ದೆಗಳ ವೃಂದ 
ನಿರ್ವಹಣೆಯನ್ನು ಕ.ರಾ.ರ.ಸಾ.ನಿಗಮದಲ್ಲಿ ನಿರ್ವಹಿಸುತ್ತಿದ್ದು, ಅಧಿಕಾರಿ/ 
ಮೇಲ್ವಿಚಾರಕ ವೃಂದದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಒಟ್ಟು 
460 ಹುದ್ದೆಗಳು ಖಾಲಿ ಇರುತ್ತವೆ. ಪ್ರಸ್ತುತ ಕೋವಿಡ್‌-19 ಹಿನ್ನಲೆಯಲ್ಲಿ ದಿನಾಂಕ: 
20-05-2020ರ "ನಿಗಮದ ನಿರ್ದೇಶಕ ಮಂಡಳಿಯ ತೀರ್ಮಾನದಂತೆ ಎಲ್ಲಾ 
ನೇರ ನೇಮಕಾತಿಗಳನ್ನು ಮುಂದಿನ ' ಆದೇಶದವರೆಗೆ ತಾತ್ಕಾಲಿಕವಾಗಿ 
ಸ್ಥಗಿತಗೊಳಿಸಲಾಗಿದೆ. ಅಧಿಕಾರಿ/ ಮೇಲ್ವಿಚಾರಕ ವೃಂದದಲ್ಲಿ ಕಲ್ಯಾಣ ಕರ್ನಾಟಕೆ 
ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿಯಿರುವ ಒಟ್ಟು 460 ಹುದ್ದೆಗಳಲ್ಲಿ, ಮುಂಬಡ್ತಿಗೆ 
ಮೀಸಲಿರುವ ಹುದ್ದೆಗಳನ್ನು ಬಡ್ತಿ ಮೂಲಕ ಟು ಕ.ರಾ.ರ.ಸಾ.ನಿಗಮದಿಂದ 
ಆದ್ಯ ತೆಯನುಸಾರ ತ ಕ್ರಮ ಜರುಗಿಸಲಾಗುತ್ತಿದೆ. 


ಸಂಖ್ಯೆ: ಟಿಡಿ 230 ಟೆಸಿಕ್ಯೂ 2021 


(7 Po \ 
Cul 
"4 1 (ಬಿ.ಶ್ರೀರಾಮುಲು) ; 
ಸಾರಿಗೆ 'ಮತ್ತು ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ ಸಚಿವರು 


